ಲಿಖಿತ ಮೂಲಕ ಉತರಿಸುವ 


ಪುಶ್ನೆ 
ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ : 01 ನೇ ಫೆಬ್ರವರಿ, 2021 
ತಳಿ ಸಂವರ್ಧನೆ ಯೋಜನೆಯಕುರಿತು 


ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) :- 


154 (138) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಳೆದ 5 ವರ್ಷಗಳಲ್ಲಿ ತಳಿ ಸಂವರ್ಧನೆ ಯೋಜನೆಯ ಅನ್ವಯ ಎಷ್ಟು ಪ್ರಾಣಿಗಳ ತಳಿ ಸಂವರ್ಧನೆ 
ನಡೆಸಲಾಗಿದೆ; ಇದಕ್ಕಾದ ವೆಚ್ಚವೆಷ್ಟು; 


(ಆ) ಮೃಗಾಲಯದ ನಿರ್ವಹಣೆಯನ್ನು ಖಾಸಗಿ ಸಂಸ್ಥೆಗಳಿಗೆ ನೀಡುವ ಪ್ರಸ್ತಾವ ಸರ್ಕಾರದ ಮುಂದಿದೆಯೇ; 
ಇದುವರೆಗೆ ಎಷ್ಟು ಖಾಸಗಿ ಸಂಸ್ಥೆಗಳು ಮೃಗಾಲಯದ ನಿರ್ವಹಣೆ ನಡೆಸುತ್ತಿವೆ; ಅವು ಯಾವುವು; 


(ಇ) ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕರಡಿ ರಕ್ಷಣಾ ಕೇಂದ್ರವನ್ನು ಯಾರು ನಿರ್ವಹಿಸುತ್ತಿದ್ದಾದೆ; 
ಸರ್ಕಾರೇತರ ಸಂಸ್ಥೆಗೆ ನಿರ್ವಹಣೆಗೆ ನೀಡಿದ್ದಲ್ಲಿ, ಯಾವ ಆಧಾರದ ಮೇಲೆ ನೀಡಲಾಗಿದೆ; ಈ ಸಂಸ್ಥೆಯು 
ಸರ್ಕಾರಕ್ಕೆ ಎಷ್ಟು ಮೊತ್ತವನ್ನು ಪಾವತಿಸುತ್ತಿದೆ; ಸರ್ಕಾರವೇ ನಿರ್ವಹಣಾ ವೆಚ್ಚವನ್ನು ಭರಿಸುವುದಾದಲ್ಲಿ 
ಖಾಸಗಿ ಸಂಸ್ಥೆಗೆ ನಿರ್ವಹಣೆಗೆ ನೀಡಲು ಕಾರಣವೇನು? 


